ಕರ್ನಾಟಕ ರಾಜ್ಯಪತ್ರ 


- - 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೦ 
Volume 150 


ಬೆಂಗಳೂರು, ಗುರುವಾರ, ನವೆಂಬರ್ ೫ , ೨೦೧೫ ( ಕಾರ್ತೀಕ ೧೪, ಶಕ ವರ್ಷ ೧೯೩೭) 
Bengaluru, Thursday , November 5 , 2015 (Karthika 14 , Shaka Varsha 1937) 


ಸಂಚಿಕೆ ೪೪ 
| Issue 44 


| 


ಭಾಗ ೧ 
ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ 

ಎಲ್ಲಾ ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 


FINANCE SECRETARIAT 

CIRCULAR 
NO . FD 5 SRS 2015 , BENGALURU , DATED : 18 . 08 . 2015 . 
Drawal of annual increment by Gazetted Officers -dispensing the issue of fresh 
payslip upon accrual of normal increment. 


SUB : 


Rule 51 ofKCSRs, inter alia , specifies that an increment shall ordinarily be drawn as a matter of course , unless it is withheld 
by the Competent authority . However, Drawal/Regulation of annual increment is subject to fulfillment of conditions prescribed under 
Rule 51, 51A, 52 , 53 to 55 , 55A 57 to 59A and other relevant rules of KCSRs. According to Article 125 of Karnataka Financial Code, 
when a periodical increment is claimed on behalf of a government servant in an establishment pay bill, an increment certificate in Form 
28 shall be attached to the bill except in the case of those referred to in Article 117 . The increment certificate in respect of the Drawing 
Officer (non gazetted ) will be passed by the next higher authority . It is incumbent upon the Competent authority to issue increment 
certificate in Form 28 for drawal of annual increment. 

Presently, in respect of Gazetted officers, the increment is drawn on the basis of a fresh pay slip issued by the Accountant 
General and the increment certificate issued by the Competent authority . The Accountant General now proposes to dispense with the 
need for issuing fresh pay slip upon accrual of normal increments by the Gazetted officers holding permanent posts, in view of the 
specific provisions of the Rules . In respect of these officers, it is proposed to issue payslips indicating the scale of pay and date ofnext 
increment in the pay slip so that officers holding permanent posts can be allowed their annual increment without further authorization 
from Accountant General s office subject to provisions ofKCSRs and Karnataka Financial Code . 

Government has considered the suggestion of the AccountantGeneral. As the proposed procedure avoids delay in drawal of 
increment, Government agrees to dispense with the system of issuing fresh payslips upon accrual of normal increment by Gazetted 
officer holding permanent posts. However, Accountant General will continue to issue fresh pay slips in respect of permanent posts on 
the following occasions subject to receipt of orders/ sanctions from the Competent authority : 


a) 


b ) 
c ) 
d ) 


On initial appointment/promotion (41 to 45B of KCSRs , Independent charge arrangement under Rule 
32 ofKCSRs) 
Transfers involving changes in designations/ emoluments (Article 99 ofKFC ) 
Penalty of reduction of pay/withholding of increments etc . (Rule 58 , 59A ofKCSRs) 
Subsistence allowance on suspension ( Rule 98 , 101 , 102 of KCSRs) 


( ೧೦೦೫) 


೧೦ಂ 


. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೫ , ೨೦೧೫ 


ಭಾಗ ೧ 


e) Periods regularized as leave, Compulsory waiting period , EXOL/ LWA, Dies -non , Suspension treated 

as duty ( Rule 8(15)(f), 100, 112, 114 , 117, 106 - A). 
f) Deputation to other departments /foreign service (Rule 50 , 53 (f) of KCSRs ) 
g ) Sanction of stagnation /additional increments /Small Family Norms etc (G .O .s issued /sanctions 

issued ) 
h ) Declaration of probation period (Rule 51 of KCSRs read with Government letter No. FD 49/SRS /80 

dated: 20 . 08 .1980 ) 


i) Any other occasions for which orders are to be issued by the competent authority. 
As regards officers holding temporary posts , the system of issuing fresh payslips for drawal of increment will continue . 


All the Heads of Departments and Drawing and Disbursing Officers are requested to take note of the above change in the 
procedure of issue of fresh pay slips in this regard and take action accordingly . 


The AccountantGeneral is requested to ensure that any event which has a bearing on the drawal of increment and effects the 
drawal of increment or postponement of the increment, the same is promptly intimated to the Drawing and Disbursing Officers 
concerned , so that he can take appropriate timely action based on the orders of the Competent authority . 

The Secretaries to Government and the Heads Of Departments are also requested to inform the Drawing and Disbursing 
Officers concerned about the issue of any orders imposing penalty ofwithholding of increments , reduction of pay to a lower stage in the 
time scale , reduction ofpunishment to lower stage etc . under whom the officer is presently working without delay , so that the orders are 
effected in time. 

K . S . GOPALAKRISHNA 
PR . 538 

Additional Secretary to Government 
Sc . 100 

Finance Department (Services) 
ಒಳಾಡಳಿತ ಸಚಿವಾಲಯ 
ವಿಷಯ : ಅಭಿಯೋಗ ಇಲಾಖೆಯಲ್ಲಿನ ಖಾಲಿಯಿರುವ ಚಾಲಕರ ಹುದ್ದೆಗಳನ್ನು ಸೃಜನೆ ಮಾಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ : ಒಇ 512 ಪಿಪಿಇ 2015, ದಿನಾಂಕ: 09.01. 2015 . 

2. ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರ ಪತ್ರ 

ಸಂಖ್ಯೆ: ಡಿಪಿಎನ್ / ಸಿಶಾ -2 /207/2014 - 15, ದಿನಾಂಕ: 18.02.2015 . 
3 . ಅಭಿಯೋಗ ನಿರ್ದೇಶಕರ ಪ್ರಸ್ತಾವನೆ ದಿನಾಂಕ: 04 . 05.2015. 


ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮ ಸಂಖ್ಯೆ : (1) ರಲ್ಲಿ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯಡಿಯಲ್ಲಿ ಕಾರ್ಯ ನಿರ್ವಹಿಸುವ ವಲಯ 
ಕಛೇರಿಗಳಾದ ಬೆಂಗಳೂರು ನಗರ ವಲಯ , ಬೆಂಗಳೂರು ಗ್ರಾಮಾಂತರ ವಲಯ , ಮೈಸೂರು ವಿಭಾಗ, ದಾವಣಗೆರೆ ವಲಯ, ಮಂಗಳೂರು ವಲಯ ಒಟ್ಟು 
5 ವಲಯ ಕಛೇರಿಗಳ ಉಪಯೋಗಕ್ಕಾಗಿ 5 ವಾಹನಗಳನ್ನು ಖರೀದಿಸಲು ಸರ್ಕಾರವು ಅನುಮತಿಯನ್ನು ನೀಡಿದೆ. 

ಮೇಲೆ ಓದಲಾದ ಕ್ರಮಸಂಖ್ಯೆ: (2) ರಲ್ಲಿ ಈ ಕೆಳಕಂಡ ವಿಭಾಗೀಯ ಕಛೇರಿಗಳಿಗೆ ವಾಹನ ಚಾಲಕರ ಹುದ್ದೆಗಳು ಸೃಜನೆಯಾಗಿರದ ಹಿನ್ನೆಲೆಯಲ್ಲಿ 
5 ವಾಹನ ಚಾಲಕರ ಹುದ್ದೆಗಳನ್ನು ಸೃಜನೆ ಮಾಡುವಂತೆ ಹಾಗೂ ಸದರಿ ಹುದ್ದೆಗಳನ್ನು ನೇರ ನೇಮಕಾತಿ/ಬಡ್ತಿ ಮೂಲಕ ಭರ್ತಿ ಮಾಡಿಕೊಳ್ಳಲು ಅನುಮತಿ 
ನೀಡುವಂತೆ, ಹಾಗೂ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯಲ್ಲಿ 5 ವಾಹನ ಚಾಲಕರ ಹುದ್ದೆಗಳನ್ನು ಸೃಜನೆ ಮಾಡಿದಲ್ಲಿ ಸದರಿ ಹುದ್ದೆಗಳಿಗೆ 
ತಗಲುವ ವೆಚ್ಚವನ್ನು 2015 - 16ನೇ ಸಾಲಿನ ಲೆಕ್ಕಶೀರ್ಷಿಕೆ 2014 - 00 - 114 - 0 -02 ರಡಿಯಲ್ಲಿ ಭರಿಸಲಾಗುವುದೆಂದು ಅಭಿಯೋಗ ನಿರ್ದೇಶಕರು 
ತಿಳಿಸಿರುತ್ತಾರೆ. 

ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ 5 ವಲಯ ಕಛೇರಿಗಳಿಗೆ ಮಂಜೂರು ಮಾಡಿದ 
ವಾಹನಗಳಿಗೆ 5 ವಾಹನ ಚಾಲಕರ ಹುದ್ದೆಗಳನ್ನು ಸೃಜಿಸಲು ಮತ್ತು ಸದರಿ ವಾಹನ ಚಾಲಕರ ಹುದ್ದೆಗಳನ್ನು ಹೊರಗುತ್ತಿಗೆ ಆಧಾರದ ಮೇರೆಗೆ ಭರ್ತಿ 
ಮಾಡಲು ಸರ್ಕಾರವು ತೀರ್ಮಾನಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಣ 133 ಪಿಪಿಇ 2015 , ಬೆಂಗಳೂರು, ದಿನಾಂಕ: 31ನೇ ಆಗಸ್ಟ್ , 2015. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಗೆ ಐದು (5) ವಾಹನ ಚಾಲಕರ 
ಹುದ್ದೆಗಳನ್ನು ಸೃಜಿಸಲು ಹಾಗೂ ಸದರಿ ಹುದ್ದೆಗಳನ್ನು ಹೊರ ಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡಲು ಸರ್ಕಾರವು ಮಂಜೂರಾತಿ ನೀಡಿದೆ. 


2010 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೫ , ೨೦೧೫ 


2002 


ಸದರಿ ಹುದ್ದೆಗಳಿಗೆ ತಗಲುವ ವೆಚ್ಚವನ್ನು ಲೆಕ್ಕಶೀರ್ಷಿಕೆ “2014 -ನ್ಯಾಯಪರಿಪಾಲನೆ - 00 - 114 - ಕಾನೂನು ಸಲಹೆಗಾರರು ಮತ್ತು 
ಸಮೂಪದೇಶಕರು-0- 02 - ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ನಿರ್ದೇಶಕರು” ಇದರಡಿ ಭರಿಸತಕ್ಕದ್ದು. 

Jao vdes , SOFT god Bato Bales 20 : 69 262 325 - 11 /2015 , OJD OT : 13.08 .2015 og seaboo Joon Sauzoso 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ದೇವೇಂದ್ರಪ್ಪ ಕಟ್ಟಿಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ (ಪೊಲೀಸ್ ಸೇವೆಗಳು - 1) 


PR . 539 


COMMERCE AND INDUSTRIES SECRETARIAT 


Sub : 


Sanction of infrastructure assistance , Incentives and Concessions to M /s Hindustan Aeronautics Ltd ., to establish a 
green field project formanufacture , repair and overhaul of Helicopters in Gubbi Taluk , Tumakuru District. 
1) Government Order No . CI 92 SPI 2014 , dated : 07.05 .2014 . 
2) Approval of Cabinet dated : 26 .06 . 2014 . 


Ref : 


PREAMBLE : 


M /s Hindustan Aeronautics limited (HAL ), is a premier Defence Public Sector Undertaking under the Ministry of Defense, 
Govt. of India . The establishment of Overhauling and Repair Centre for Aircrafts & Helicopters by M /s Hindustan Aeronautics limited 
(HAL), in Bengaluru in 1940 , heralded the Aerospace activities in Karnataka . Subsequently the Design and Development Centre , R & D 
Centre and Aircraft manufacturing facilities were established by HAL in Bengaluru . Over the last 75 years, M /s HAL has expanded its 
activities in Bengaluru with substantial investment, generating employment to about 20,000 persons as on date . 


ó 


ó 


M /s HAL has now come up with a proposal for establishment of a new facility to manufacture, overhaul and repair of Light 
Combat Helicopter (LCH ), Light Utility Helicopters (LUH ), Naval Multi-role Helicopters (NMRH ) and Indian Multi Role Helicopters ( IMRH ) 
with an investmentof approximately 3. 4000 crores in the project and generate employment to about 3000 persons). 

M /s Hindustan Aeronautics Limited (HAL ) has requested the following infrastructure assistances , incentives and concessions 
for their new project: 

a . Allotment of around 610 Acres of Government Land at Bidarehallikaval, Nittur Hobli, Gubbi Taluk , Tumakuru 

District, at a nominal cost of . 1/- per acre . 
Allotment of Government Land for construction of two approach roads from BH Road to the proposed project 
location (apprx 200 Mtrs). 
Direction to KPTCL to shift the HT Power lines passing through the site enabling Helicopter Flying Operations by 
HAL . 
Direction to Water Resources Dept., to supply the required water of 34 lakh Itrs. per day to the project and 
township . 

KPTCL to sanction 12 MVA power. 
f. Incentives and concessions as per Aerospace Policy 13- 23 . 
g . Concessional VAT/CST on the products and tax exemption for R & D work . 
h . Permission for the peripheral road for security reasons. 

The subject was discussed in detail in the Cabinet meeting held on 26 .06 . 2014 . Government has considered the 
recommendations of the Cabinet and hence the order . 

GOVERNMENT ORDER NO . CI 47 SPI 2013, BENGALURU, DATED : 09.07.2014 
In the circumstances explained in the preamble , Government is pleased to sanction the following infrastructure assistances, 
special incentives and concessions to the M /s Hindustan Aeronautics Ltd . 
INFRASTRUCTURE FACILITIES: 

A . Land : 

Revenue Department to allot 610 acres of Government land at a concessional rate of Rs.1.00 lakh per acre at 
various Sy. Nos. of Bidarehalikaval, Nittur Hobli, Gubbi Taluk , Tumakuru District. 


e . 


೧೦೦೮ 


ಕರ್ನಾಟಕ ರಾಜ್ಯಪತ್ರ ಗುರುವಾರ, ನವೆಂಬರ್ ೫ , ೨೦೧೫ 


ಭಾಗ ೧ 


B . Water: 


Water Resource Department to allot 43 .77 MCFT water to the project to be drawn from Kadaba Tank near 
Tumakuru nala of Hemavathi project. M /s HAL to pay for the infrastructure to be created by Water Resources 
Dept., at actual or to create the required infrastructure by itself and also to make necessary arrangements for 
storage for usage during November to May . M /s HAL to pay the water usage charges to M /s Cauveri Niravari 

Nigama Ltd . 
C . Power: 

BESCOM to sanction 12 MVA power to the project. KPTCL to shift the 3 HT lines passing through the area. 
M / s HAL to bear the cost of shifting the 3 HT lines passing through the project site to KPTCL (7, 569 .49 lakhs). M / s 

HAL to establish 2X10 MVA substation at their own cost (*. 800 lakhs approximately ). 
D . FISCAL INCENTIVES : 
1) Concessional VAT as per FD notifications I & II No: FD 228 CSL 2013, dated: 14 -11- 2013 . 

Reimbursement of CST to the extentmentioned in the Aerospace Policy 2013, till the date of introducing GST 

regime or for five years whichever is earlier. 
3) VAT Loan as per Aerospace Policy to the extent of tax accrued to the State and VAT related incentives will 

be converted to SGST related incentives in same proposal. 


OTHERS : 


a ) 


Environment Clearance: 
M /S HAL to obtain environmental clearance for the project from the Ministry of Environment and Forest, 
Government of India . 
M/s HAL to provide employment to local persons as per the provisions of Aerospace Policy 2013-23 and employ a 
Kannadiga as HR Manager. 


b ) 


M /s HAL to promote local vendors as far as possible . 
d) M /s HAL to discharge the CSR obligations as per the provisions of company Act, 2013 . 
This order is issued with the concurrence of Revenue Dept. vide its letter No . 702 53 WOW83 2013 , dated : 03.03. 2014 , 
Finance Dept. vide its note No. FD 307 Exp /1/14 , dated : 29 .05 .2014, Energy Dept. vide its note dated : 01.03 .2014 and Water Dept. vide 
its letter No. ಜಸಂಇ 15 ಎನ್‌ಎಂಎಸ್ 2014 , dated: 03 . 03.2014, 

By Order and in the name of the Governor of Karnataka 

K . RATNA PRABHA 
PR, 595 

Additional Chief Secretary to Government 
Sc . 25 

Commerce & Industries Department. 


ನಗರಾಭಿವೃದ್ಧಿ ಸಚಿವಾಲಯ 
ವಿಷಯ : ಪೌರಾಡಳಿತ ಸೇವೆಯ ವಿವಿಧ ವೃಂದದ ನೌಕರರುಗಳನ್ನು ಕೆ. ಎಂ .ಎ.ಎಸ್. ಮುಖ್ಯಾಧಿಕಾರಿ ಶ್ರೇಣಿ-2 ವೃಂದದಲ್ಲಿ ವಿಲೀನಗೊಳಿಸುವ 

ಕುರಿತು - ಆದೇಶ. 
ಓದಲಾಗಿದೆ:- 1) ಸರ್ಕಾರದ ಆದೇಶ ಸಂಖ್ಯೆ : ನಅಇ 258 ಇಎಂಸಿ 94 , ದಿನಾಂಕ:9 - 12 - 1998. 

2) ಸರ್ಕಾರದ ಆದೇಶ ಸಂಖ್ಯೆ: ನಅಇ 34 ಇಎಂಸಿ 2005 , ಬೆಂಗಳೂರು ದಿನಾಂಕ :29 -7 - 2005 
3) ನಿರ್ದೇಶಕರು, ಪೌರಾಡಳಿತ ನಿರ್ದೇಶನಾಲಯ ಇವರ ಅಧಿಸೂಚನೆ ಸಂಖ್ಯೆ:ಪೌನಿ:ಸಿಬ್ಬಂದಿ:ಹೈಕ:ಮೀಸಲಾತಿ:ಸಿಆ‌:148:13 - 14 , 

ದಿನಾಂಕ:19 - 05 - 2014, 
4) ನಿರ್ದೇಶಕರು, ಪೌರಾಡಳಿತ ನಿರ್ದೇಶನಾಲಯ ಇವರ ಪತ್ರ ಸಂಖ್ಯೆ: ಕಂ . ಸಂ :9009: ಡಿಎಂಎ 80:ಕೆಎಂಎಎಸ್:2014 - 15 

ದಿನಾಂಕ: 27 - 08 - 2015 . 


ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಸರ್ಕಾರದ ಆದೇಶ ಸಂಖ್ಯೆ:ನಅಇ 258 ಇಎಂಸಿ 94 ದಿನಾಂಕ: 9 -12 -1998ರ ಕಾರ್ಯಕಾರಿ 
ಆದೇಶದ ಪ್ರಕಾರ ಐದು ವರ್ಷ ಸೇವೆ ಸಲ್ಲಿಸಿದ ಪುರಸಭಾ ಹಾಗೂ ಪೌರಾಡಳಿತ ನಿರ್ದೇಶನಾಲಯದ ವಿವಿಧ ವೃಂದದ ನೌಕರರನ್ನು ಕೆಎಂಎಎಸ್ 
ಮುಖ್ಯಾಧಿಕಾರಿ ಶ್ರೇಣಿ- 2 ವೃಂದಕ್ಕೆ ಕಾರ್ಯಕಾರಿ ಆದೇಶದ ಮೂಲಕ ವಿಲೀನಗೊಳಿಸಲು ಅವಕಾಶ ಕಲ್ಪಿಸಲಾಗಿದೆ. ಮೇಲೆ ಓದಲಾದ ಕ್ರಮ ಸಂಖ್ಯೆ ( 2 ) ರ 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೫ , ೨೦೧೫ 

೧೦೦೯ 
ಆದೇಶದನ್ವಯ ಪೌರ ಸೇವೆಯ ವಿವಿಧ ವೃಂದದ ನೌಕರರುಗಳನ್ನು ಕೆ. ಎಂ.ಎ.ಎಸ್. ಮುಖ್ಯಾಧಿಕಾರಿ ಶ್ರೇಣಿ-2 ವೃಂದದಲ್ಲಿ ವಿಲೀನಗೊಳಿಸಲು, ಮತ್ತು ಸದರಿ 
ವೃಂದದ ನೇರ ನೇಮಕಾತಿ ಹುದ್ದೆಗಳನ್ನು ತುಂಬಲು ಈ ಕೆಳಕಂಡಂತೆ ಅನುಪಾತವನ್ನು ನಿಗಧಿಪಡಿಸಿ ಆದೇಶಿಸಲಾಗಿದೆ: 
1. Direct Recruitment 

33 1/ 3 
II. By Absorption 

66 2/3 
1) Managers belongs to Municipal Service . 21.50 % 
2 ) Revenue Officers belongs to Municipal Service . 21.50 % 
3) Sr.Health Inspectors belongs to Municipal Service. 21 .50 % 

4) Manager in the office of the Director of Municipal Administration 2.16 % 
ಮೇಲೆ ಓದಲಾದ ಕ್ರಮ ಸಂಖ್ಯೆ( 3) ರನ್ವಯ ನಿರ್ದೇಶಕರು, ಪೌರಾಡಳಿತ ನಿರ್ದೇಶನಾಲಯ ರವರು ಕರ್ನಾಟಕ ಸಾರ್ವಜನಿಕ ಉದ್ಯೋಗ 
( ಹೈ - ಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ಆದೇಶ 2013ರಡಿಯಲ್ಲಿ ಪೌರಾಡಳಿತ ಇಲಾಖೆಯ ಹೈದ್ರಾಬಾದ್ - ಕರ್ನಾಟಕ ಪ್ರದೇಶದ ನಗರಸಭೆ, 
ಪುರಸಭೆ , ಪಟ್ಟಣ ಪಂಚಾಯತಿಗಳಲ್ಲಿನ ವಿವಿಧ ವೃಂದಗಳಲ್ಲಿ ಸ್ಥಳೀಯ ವ್ಯಕ್ತಿಗಳಿಗೆ ಶೇ .75 , ಶೇ .80 ರಷ್ಟು ಸಂಖ್ಯೆಗಳ ಹುದ್ದೆಗಳನ್ನು ಗುರುತಿಸಿ ಅಧಿಸೂಚನೆ 
ಹೊರಡಿಸಿರುತ್ತಾರೆ. ಸದರಿ ಅಧಿಸೂಚನೆಗಳನ್ವಯ ಹೈದ್ರಾಬಾದ್ - ಕರ್ನಾಟಕ ಭಾಗದ ವ್ಯಾಪ್ತಿಯ ಅಭ್ಯರ್ಥಿಗಳಿಗೆ ಕೆ. ಎಂ . ಎ.ಎಸ್. ಮುಖ್ಯಾಧಿಕಾರಿ ಶ್ರೇಣಿ- 2 
ವೃಂದದಲ್ಲಿ ಒಟ್ಟು 11 ಹುದ್ದೆಗಳನ್ನು ಗುರುತಿಸಿದ್ದು, ಇವುಗಳಲ್ಲಿ 07 ಹುದ್ದೆಗಳು ವಿಲೀನ/ಬಡ್ಡಿ, ಮೂಲಕ ಮತ್ತು 04 ಹುದ್ದೆಗಳು ನೇರ ನೇಮಕಾತಿ ಮೂಲಕ 
ತುಂಬಲು ಅವಕಾಶ ಕಲ್ಪಿಸಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ(4) ರನ್ವಯ ನಿರ್ದೇಶಕರು, ಪೌರಾಡಳಿತ ನಿರ್ದೇಶನಾಲಯ ರವರು ಪ್ರಸ್ತುತ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ವಿವಿಧ 
ವೃಂದದಲ್ಲಿ ಐದು ವರ್ಷಕ್ಕಿಂತ ಹೆಚ್ಚಿಗೆ ಸೇವೆ ಸಲ್ಲಿಸುತ್ತಿರುವ ನೌಕರರುಗಳನ್ನು ಕೆ. ಎಂ . ಎ.ಎಸ್. ಮುಖ್ಯಾಧಿಕಾರಿ ಶ್ರೇಣಿ- 2 ವೃಂದದಲ್ಲಿ ವಿಲೀನಗೊಳಿಸುವ ಬಗ್ಗೆ 
ಪ್ರಸ್ತಾವನೆ ಸಲ್ಲಿಸಿದ್ದು , ಅದರಂತೆ ರಾಜ್ಯದಲ್ಲಿ ಒಟ್ಟು 86 ಪಟ್ಟಣ ಪಂಚಾಯತಿಗಳು ಅಸ್ತಿತ್ವದಲ್ಲಿದ್ದು , ಪ್ರಸ್ತುತ ರಾಜ್ಯ ವೃಂದ/ಮೂಲ ವೃಂದದಲ್ಲಿ 23 ಹುದ್ದೆಗಳು 
ಹಾಗೂ ಹೈ - ಕ ವಿಶೇಷ ವೃಂದದಲ್ಲಿ 4 ಹುದ್ದೆಗಳು ಒಟ್ಟು 27 ಕೆ. ಎಂ .ಎ . ಎಸ್ . ಮುಖ್ಯಾಧಿಕಾರಿ ಶ್ರೇಣಿ-2 ವೃಂದದ ಹುದ್ದೆಗಳು ಖಾಲಿ ಇದ್ದು, ಪೌರ 
ಸೇವೆಯ ಅರ್ಹ ನೌಕರರನ್ನು ಕೆ. ಎಂ . ಎ .ಎಸ್. ಮುಖ್ಯಾಧಿಕಾರಿ ಶ್ರೇಣಿ-2 ವೃಂದಕ್ಕೆ ವಿಲೀನಗೊಳಿಸಲು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ. 

ಪೌರಾಡಳಿತ ನಿರ್ದೇಶಕರ ವರದಿಯನ್ವಯ ಪರಿಶೀಲಿಸಲಾಗಿದೆ. ಪೌರಾಡಳಿತ ಸೇವೆಯ ಮುಖ್ಯಾಧಿಕಾರಿ ಶ್ರೇಣಿ-2 ವೃಂದಲ್ಲಿ ವಿಲೀನಗೊಳಿಸಲು 
ವಿವಿಧ ವೃಂದದ ನೌಕರರುಗಳಿಗೆ ಲಭ್ಯವಿರುವ ಹುದ್ದೆಗಳು ಮತ್ತು ಅರ್ಹರಿರುವ ನೌಕರರುಗಳ ಮಾಹಿತಿ ಈ ಕೆಳಕಂಡಂತೆ ಇರುತ್ತದೆ: 

ವೃಂದವಾರು ಲಭ್ಯವಿರುವ ಹುದ್ದೆಗಳ | ಅರ್ಹತೆ ಹೊಂದಿರುವ ನೌಕರರ 
ಕ್ರ ಸ ವೃಂದವಾರು ನೌಕರರ ಮಾಹಿತಿ 

ಮಾಹಿತಿ ( ರಾಜ್ಯ ವೃಂದದಲ್ಲಿ) | ಸಂಖ್ಯೆ ( ರಾಜ್ಯ ವೃಂದದಲ್ಲಿ) 
ಕಛೇರಿ ವ್ಯವಸ್ಥಾಪಕರ ವೃಂದದಲ್ಲಿ 

06 

01 ಜನ 
ಕಂದಾಯಾಧಿಕಾರಿ ವೃಂದದಲ್ಲಿ 

01 ಜನ 
ಹಿರಿಯ ಆರೋಗ್ಯ ನಿರೀಕ್ಷಕ ವೃಂದದಿಂದ 

02 ಜನ 
4 | ಪೌರಾಡಳಿತ ನಿರ್ದೇಶನಾಲಯದ ವ್ಯವಸ್ಥಾಪಕರ ವೃಂದದಿಂದ | ಹುದ್ದೆ ಖಾಲಿ ಇಲ್ಲ 
ಒಟ್ಟು 

- 23 

04 ಜನ 
ನಿರ್ದೇಶಕರ ಪ್ರಸ್ತಾವನೆಯನ್ವಯ ವಿವಿಧ ವೃಂದವಾರು ಅರ್ಹರಿರುವ ನೌಕರರುಗಳ ವಿವರ ಈ ಕೆಳಗಿನಂತೆ ಇರುತ್ತದೆ: 

1) ಕಂದಾಯಾಧಿಕಾರಿ ವೃಂದದಿಂದ ಕೆಎಂಎಎಸ್ ಮುಖ್ಯಾಧಿಕಾರಿ ಶ್ರೇಣಿ- 2 ವೃಂದಕ್ಕೆ ಅರ್ಹತೆ ಹೊಂದಿರುವ ನೌಕರರ ವಿವರ. 
ಕ್ರ ಸಂ | ನೌಕರರ ಹೆಸರು | ಕಂದಾಯಾಧಿಕಾರಿ ಹುದ್ದೆಗೆ ಬಂದ ದಿನಾಂಕ : ದಿನಾಂಕ 1 -1- 2014ಕ್ಕೆ ಇರುವಂತೆ ಜೇಷ್ಠತಾ ಪಟ್ಟಿಯ ಕ್ರಮ ಸಂಖ್ಯೆ 
ಶ್ರೀ ಎ.ರಮೇಶ್ 01 -01- 2005 

115 
2) ಕಛೇರಿ ವ್ಯವಸ್ಥಾಪಕರ ವೃಂದದಿಂದ ಕೆಎಂಎಎಸ್ ಮುಖ್ಯಾಧಿಕಾರಿ ಶ್ರೇಣಿ-2 ವೃಂದಕ್ಕೆ ಅರ್ಹತೆ ಹೊಂದಿರುವ ನೌಕರರ ವಿವರ . ( ಪುಟ 72 
ಅನುಬಂಧ - 1) 

| ನೌಕರರ ಹೆಸರು ಕಛೇರಿ ವ್ಯವಸ್ಥಾಪಕರ ಹುದ್ದೆಗೆ ಬಂದ ದಿನಾಂಕ ದಿನಾಂಕ 1 - 1 - 2014ಕ್ಕೆ ಇರುವಂತೆ ಜೇಷ್ಠತಾ ಪಟ್ಟಿಯ ಕ್ರಮ ಸಂಖ್ಯೆ 
ಶ್ರೀ ಕೆ. ಪರಮೇಶಿ | 10 - 05 - 2005 

188 
3) ಹಿರಿಯ ಆರೋಗ್ಯ ನಿರೀಕ್ಷಕರ ವೃಂದದಿಂದ ಕೆಎಂಎಎಸ್ ಮುಖ್ಯಾಧಿಕಾರಿ ಶ್ರೇಣಿ-2 ವೃಂದಕ್ಕೆ ಅರ್ಹತೆ ಹೊಂದಿರುವ ನೌಕರರ ವಿವರ 

ಹಿರಿಯ ಆರೋಗ್ಯ ನಿರೀಕ್ಷಕರ | ದಿನಾಂಕ 1 -1 - 2014ಕ್ಕೆ ಇರುವಂತೆ 
ಕ್ರ ಸಂ ನೌಕರರ ಹೆಸರು 

ಹುದ್ದೆಗೆ ಬಂದ ದಿನಾಂಕ ಜೇಷ್ಠತಾ ಪಟ್ಟಿಯ ಕ್ರಮ ಸಂಖ್ಯೆ 
ಶ್ರೀ ಎ . ಬಿ .ಕಲಾಲ 09 - 02 - 2005 

207 
2 | ಶ್ರೀ ಬಸವರಾಜ್ ಆ ನಾಗಲಾಪುರ 

09 - 02 - 2005 

212 | 


09 


08 


1 


೧೦೧೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೫ , ೨೦೧೫ 


ಭಾಗ ೧ 


ಸರ್ಕಾರದ ಆದೇಶ ಸಂಖ್ಯೆ :ನಅಇ 91 ಇಎಂಸಿ 2014, ದಿನಾಂಕ:10 - 10 -2014ರನ್ವಯ ಹೈ - ಕ ವೃಂದದಲ್ಲಿ ಲಭ್ಯವಿದ್ದ ಕಂದಾಯಾಧಿಕಾರಿ 
ವೃಂದದ 2 ಹುದ್ದೆಗಳನ್ನು , ಹಿರಿಯ ಆರೋಗ್ಯ ನಿರೀಕ್ಷಕರ ವೃಂದದಲ್ಲಿ ಲಭ್ಯವಿದ್ದ 2 ಹುದ್ದೆಗಳಲ್ಲಿ 1 ಹುದ್ದೆಯನ್ನು ಮುಖ್ಯಾಧಿಕಾರಿ ಶ್ರೇಣಿ-2 ವೃಂದದಲ್ಲಿ 
ವಿಲೀನ ಮಾಡುವುದರ ಮುಖಾಂತರ ಭರ್ತಿ ಮಾಡಲಾಗಿದೆ. ಆದ್ದರಿಂದ ಹೈ -ಕ ವೃಂದದಲ್ಲಿ ಈ ಕೆಳಕಂಡ ಪಟ್ಟಿಯಲ್ಲಿ ವಿವರಿಸಿರುವಂತೆ ಖಾಲಿ ಹುದ್ದೆಗಳ 
ಮಾಹಿತಿ ಇರುತ್ತದೆ. 
ಮಂಜೂರಾದ ಹುದ್ದೆಗಳು 

ಕಾರ್ಯನಿರ್ವಹಿಸುತ್ತಿರುವವರು 

ಖಾಲಿ ಹುದ್ದೆಗಳು 
- ನೇರ ನೇಮಕಾತಿ ವಿಲೀನ | ಒಟ್ಟು | ನೇರ ನೇಮಕಾತಿ | ವಿಲೀನ | ಒಟ್ಟು | ನೇರ ನೇಮಕಾತಿ | ವಿಲೀನ ಒಟ್ಟು 
4 7 | 11 | 0 

3 | 3 | 4 | 4 | 
ವ್ಯವಸ್ಥಾಪಕರ ವೃಂದ 

3 | | 0 | 

3 | 
ಕಂದಾಯಾಧಿಕಾರಿ ವೃಂದ 

2 | | 2 | | 

೧ | | 
| ಹಿ . ಆ .ನಿರೀಕ್ಷಕರ ವೃಂದ 

2 | 

| 1 


- 


8 


1 . 


3 . 


ಮೇಲಿನ ಪಟ್ಟಿಯ ವಿವರಣೆಯಿಂದ ಹೈ - ಕ ಭಾಗದ ವಿಶೇಷ ವೃಂದದಲ್ಲಿ ಮುಖ್ಯಾಧಿಕಾರಿ ಶ್ರೇಣಿ-2 ವೃಂದದಲ್ಲಿ ಪೌರಸೇವೆಯ ಈ ಕೆಳಕಂಡ 
ವೃಂದದ ನೌಕರರುಗಳಿಗೆ ಮೀಸಲಾದ ಹುದ್ದೆಗಳನ್ನು ವಿಲೀನಗೊಳಿಸಲು ಅವಕಾಶವಿರುತ್ತದೆ. 

1. ಕಛೇರಿ ವ್ಯವಸ್ಥಾಪಕರಿಂದ 3 ಹುದ್ದೆಗಳು ವಿಲೀನಕ್ಕೆ ಬಾಕಿ ಇರುತ್ತವೆ. 
2. ಕಂದಾಯಾಧಿಕಾರಿ ವೃಂದದಿಂದ ಹುದ್ದೆಗಳು ಖಾಲಿ ಇರುವುದಿಲ್ಲ. 
3. ಹಿರಿಯ ಆರೋಗ್ಯ ನಿರೀಕ್ಷಕ ವೃಂದದಿಂದ 1 ಹುದ್ದೆ ಬಾಕಿ ಇರುತ್ತದೆ. 
ಹೈ -ಕ ವಿಶೇಷ ವೃಂದದಿಂದ ಈ ಕೆಳಕಂಡ ಪಟ್ಟಿಯಲ್ಲಿ ಹೆಸರಿಸಿರುವ ಪೌರ ಸೇವಾ ನೌಕರರುಗಳನ್ನು ಕೆಎಂಎಎಸ್ ಮುಖ್ಯಾಧಿಕಾರಿ ಶ್ರೇಣಿ-2 
ವೃಂದದಲ್ಲಿ ವಿಲೀನಗೊಳಿಸಲು ಪರಿಗಣಿಸಬಹುದಾಗಿದೆ. 
ಕ್ರಮ ಸಂಖ್ಯೆ 

ಹೆಸರು ಮತ್ತು ಹುದ್ದೆ 
ಶ್ರೀ ಹೆಚ್ .ಎನ್. ಗುರುಪ್ರಸಾದ್, ಕಛೇರಿ ವ್ಯವಸ್ಥಾಪಕರು 
2 ಶ್ರೀ ರಮೇಶ್ ಬಡಿಗೇರ್‌, ಕಛೇರಿ ವ್ಯವಸ್ಥಾಪಕರು 

ಶ್ರೀ ಕೆ. ಹೆಚ್. ರಾಘವೇಂದ್ರ ಗುರು, ಕಛೇರಿ ವ್ಯವಸ್ಥಾಪಕರು 

| ಶ್ರೀ ಸೈಯದ್ ಅಹ್ಮದ್, ಹಿರಿಯ ಆರೋಗ್ಯ ನಿರೀಕ್ಷಕರು 
ಶ್ರೀ ಎಂ . ಬಾಲಾಜಿ ರಾವ್ ಇವರು ಹೈ - ಕ ಭಾಗಕ್ಕೆ ನಿಗಧಿಪಡಿಸಿರುವ ವಿಶೇಷ ವೃಂದದಲ್ಲಿ ಗುರ್ತಿಸಿಕೊಂಡಿರುವ ಕಛೇರಿ ವ್ಯವಸ್ಥಾಪಕರುಗಳ 
ಜೇಷ್ಟತಾ ಪಟ್ಟಿಯಲ್ಲಿ ಕ್ರಮ ಸಂಖ್ಯೆ:( 2) ರಲ್ಲಿದ್ದು, ಇವರ ವಿರುದ್ಧ ಇಲಾಖಾ ವಿಚಾರಣೆ ಬಾಕಿ ಇರುವುದರಿಂದ ಇವರನ್ನು ಕಛೇರಿ ವ್ಯವಸ್ಥಾಪಕರ 

ದ ಕೆಎಂಎಎಸ್ ಮುಖ್ಯಾಧಿಕಾರಿ ಶ್ರೇಣಿ- 2 ವೃಂದದ ಹುದ್ದೆಗೆ ವಿಲೀನಗೊಳಿಸಲು ಪರಿಗಣಿಸಲಾಗಿಲ್ಲ. ಇವರನ್ನು ಹೊರತುಪಡಿಸಿ ಇವರ 
ನಂತರ ಸೇವಾ ಜೇಷ್ಠತೆಯಲ್ಲಿ ಹಿರಿಯರಾದ ಶ್ರೀ ರಮೇಶ್ ಬಡಿಗೇರ ಮತ್ತು ಶ್ರೀ ಕೆ.ಹೆಚ್.ರಾಘವೇಂದ್ರ ಗುರು ಇವರನ್ನು ಕೆಎಂಎಎಸ್ ಮುಖ್ಯಾಧಿಕಾರಿ 
ಶ್ರೇಣಿ-2 ವೃಂದದ ಹುದ್ದೆಗೆ ವಿಲೀನಗೊಳಿಸಲು ಪರಿಗಣಿಸಲಾಗಿದೆ. 

ನಿರ್ದೇಶಕರು, ಪೌರಾಡಳಿತ ನಿರ್ದೇಶನಾಲಯ ಇವರು ಪೌರ ಸೇವೆಯ ವಿವಿಧ ವೃಂದದ ನೌಕರರುಗಳನ್ನು ಕೆ. ಎಂ .ಎ .ಎಸ್. ಮುಖ್ಯಾಧಿಕಾರಿ 
ಶ್ರೇಣಿ- 2 ವೃಂದದ ಹುದ್ದೆಗಳಿಗೆ ವಿಲೀನಗೊಳಿಸಲು ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಪರಿಶೀಲಿಸಿ, ಸೇವಾ ಮಾಹಿತಿಗಳು / ಅಗತ್ಯ ದಾಖಲೆಗಳು 
ಲಭ್ಯವಿರುವ ನೌಕರರುಗಳ ಸೇವಾ ವಿವರಗಳನ್ನು ಪರಿಶೀಲಿಸಿ ಸದರಿಯವರುಗಳನ್ನು ಕೆಎಂಎಎಸ್ ಮುಖ್ಯಾಧಿಕಾರಿ ಶ್ರೇಣಿ- 2 ವೃಂದಕ್ಕೆ ವಿಲೀನಗೊಳಿಸಲು 
ತೀರ್ಮಾನಿಸಲಾಗಿದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 


ಸರ್ಕಾರದ ಆದೇಶ ಸಂಖ್ಯೆ : ನಅಇ 129 ಇಎಂಸಿ 2015, ಬೆಂಗಳೂರು, ದಿನಾಂಕ: 22 - 09 - 2015 . 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೌರಸಭೆಗಳ ಅಧಿನಿಯಮ 1964ರ ಕಲಂ 365 (1)(2 )( ಎ) ಪ್ರಕಾರ ಮೇಲೆ 
ತಿಳಿಸಿರುವ ವಿವಿಧ ವೃಂದಗಳ ಪೌರ ಸೇವೆಯ ವಿವಿಧ ವೃಂದದ ಎಂಟು ಜನ. (08) ನೌಕರರುಗಳನ್ನು ಅವರ ಸೇವಾ ಜೇಷ್ಠತೆಯನ್ನು ಪರಿಗಣಿಸಿ , 
ತಕ್ಷಣದಿಂದ ಜಾರಿಗೆ ಬರುವಂತೆ, ಕರ್ನಾಟಕ ಪೌರಾಡಳಿತ ಸೇವೆಯ ವೃಂದದ ಅಧಿಕಾರಿಗಳೆಂದು ವೇತನ ಶ್ರೇಣಿ . 17650 - 32000 /- ರ ಮುಖ್ಯಾಧಿಕಾರಿ 
ಶ್ರೇಣಿ-2ರ ಹುದ್ದೆಯಲ್ಲಿ ಸ್ಥಾನಪನ್ನ ಆಧಾರದ ಮೇಲೆ ಅವರುಗಳ ಅಂತಿಮ ವೇತನವನ್ನೊಳಗೊಂಡಂತೆ ( ಈ ಅಧಿಕಾರಿಗಳ ಹಿಂದಿನ ಹುದ್ದೆಯ ವೇತನ 
ಶ್ರೇಣಿಯು ಮುಖ್ಯಾಧಿಕಾರಿ ಶ್ರೇಣಿ-2 ವೃಂದದ ವೇತನ ಶ್ರೇಣಿಗಿಂತ ಹೆಚ್ಚಿನ ವೇತನ ಶ್ರೇಣಿಯನ್ನು ಹೊಂದಿದಲ್ಲಿ ಆ ವೇತನ ಶ್ರೇಣಿಯಲ್ಲಿಯೇ ಅವರ 
ವೇತನವನ್ನು ಮುಂದುವರೆಸಿ) ಎಲ್ಲಾ ಸೇವಾ ಸೌಲಭ್ಯಗಳನ್ನು ನೀಡಿ, ಕೆ. ಎಂ .ಎ.ಎಸ್ . ಅಧಿಕಾರಿಗಳಿಗೆ ಅನ್ವಯವಾಗುವ ಸೇವಾ ನಿಯಮಾವಳಿಗೊಳಪಟ್ಟು 
ಹಾಗೂ ಈ ಆದೇಶದಲ್ಲಿ ವಿಧಿಸಿರುವ ಷರತ್ತಿಗೆ ಒಳಪಟ್ಟು ವಿಲೀನಗೊಳಿಸಿ, ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳದಲ್ಲಿಯೇ ಮುಂದಿನ ಆದೇಶದವರೆಗೆ 
ಮುಂದುವರೆಸಿ ಆದೇಶಿಸಲಾಗಿದೆ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೫ , ೨೦೧೫ 


೧೦೧೧ 


1) ಕಂದಾಯಾಧಿಕಾರಿ ವೃಂದದಿಂದ ಕೆಎಂಎಎಸ್ ಮುಖ್ಯಾಧಿಕಾರಿ ಶ್ರೇಣಿ-2 ವೃಂದಕ್ಕೆ ವಿಲೀನಗೊಳಿಸಿರುವ ಅಧಿಕಾರಿ/ನೌಕರರ ಹೆಸರು 
ಕ್ರ ಸಂ ನೌಕರರ ಹೆಸರು 

ದಿನಾಂಕ 1 - 1 - 2014ಕ್ಕೆ ಇರುವಂತೆ ಜೇಷ್ಠತಾ ಪಟ್ಟಿಯ ಕ್ರಮ ಸಂಖ್ಯೆ 
ಶ್ರೀ ಎ .ರಮೇಶ್ 

115 
2) ಕಛೇರಿ ವ್ಯವಸ್ಥಾಪಕರ ವೃಂದದಿಂದ ಕೆಎಂಎಎಸ್ ಮುಖ್ಯಾಧಿಕಾರಿ ಶ್ರೇಣಿ- 2 ವೃಂದಕ್ಕೆ ವಿಲೀನಗೊಳಿಸಿರುವ ಅಧಿಕಾರಿ / ನೌಕರರ ಹೆಸರು 
ಕ್ರ ಸಂ ನೌಕರರ ಹೆಸರು 

ದಿನಾಂಕ 1 - 1 -2014ಕ್ಕೆ ಇರುವಂತೆ ಜೇಷ್ಠತಾ ಪಟ್ಟಿಯ ಕ್ರಮ ಸಂಖ್ಯೆ 
1 ಶ್ರೀ ಕೆ. ಪರಮೇಶ್ 

188 
3 ) ಹಿರಿಯ ಆರೋಗ್ಯ ನಿರೀಕ್ಷಕರ ವೃಂದದಿಂದ ಕೆಎಂಎಎಸ್ ಮುಖ್ಯಾಧಿಕಾರಿ ಶ್ರೇಣಿ- 2 ವೃಂದಕ್ಕೆ ವಿಲೀನಗೊಳಿಸಿರುವ ಅಧಿಕಾರಿ/ ನೌಕರರ ಹೆಸರು 
ಕ್ರ ಸಂ ನೌಕರರ ಹೆಸರು 

ದಿನಾಂಕ 1 -1- 14 ಕ್ಕೆ ಇರುವಂತೆ ಜೇಷ್ಠತಾ ಪಟ್ಟಿಯ ಕ್ರಮ ಸಂಖ್ಯೆ 
ಶ್ರೀ ಎ . ಬಿ .ಕಲಾಲ 

207 
ಶ್ರೀ ಬಸವರಾಜ್ ಆ. ನಾಗಲಾಪುರ 

212 


3 


( ಭಾಗ - 2) 
ಹೈದ್ರಾಬಾದ್ - ಕರ್ನಾಟಕ ಪ್ರದೇಶದ ವಿಶೇಷ ವೃಂದವನ್ನು ಆಯ್ಕೆ ಮಾಡಿಕೊಂಡಿರುವ ಈ ಕೆಳಕಂಡ ನೌಕರರುಗಳನ್ನು ಪೌರಾಡಳಿತ ಸೇವೆಯ 
ಕೆ. ಎಂ.ಎ.ಎಸ್ ಮುಖ್ಯಾಧಿಕಾರಿ ಶ್ರೇಣಿ-2 ವೃಂದದಲ್ಲಿ ಸಾಮಾನ್ಯ ಸೇವಾ ಷರತ್ತುಗಳಿಗೆ ಒಳಪಟ್ಟು (ಆದೇಶ ಭಾಗದನ್ವಯ ) ವಿಲೀನಗೊಳಿಸಿ ಆದೇಶಿಸಿದೆ. 

1) ಕಛೇರಿ ವ್ಯವಸ್ಥಾಪಕರ ವೃಂದದಿಂದ ಕೆಎಂಎಎಸ್ ಮುಖ್ಯಾಧಿಕಾರಿ ಶ್ರೇಣಿ-2 ವೃಂದಕ್ಕೆ ವಿಲೀನಗೊಳಿಸಿರುವ ಅಧಿಕಾರಿ/ ನೌಕರರ ಹೆಸರು 
ಕ್ರ ಸಂ ನೌಕರರ ಹೆಸರು 

ವೃಂದವಾರು ದಿನಾಂಕ 1- 1- 14ಕ್ಕೆ ಇರುವಂತೆ ಹೈ -ಕ ವಿಶೇಷ ವೃಂದದ ಜೇಷ್ಠತಾ ಪಟ್ಟಿಯ ಕ್ರಮ ಸಂಖ್ಯೆ 
ಶ್ರೀ ಹೆಚ್ .ಎನ್.ಗುರುಪ್ರಸಾದ್ ಕಛೇರಿ ವ್ಯವಸ್ಥಾಪಕರು 

- 

01 
ಶ್ರೀ ರಮೇಶ್ ಬಡಿಗೇರ ಕಛೇರಿ ವ್ಯವಸ್ಥಾಪಕರು 

- 

03 
ಶ್ರೀ ಕೆ. ಹೆಚ್ .ರಾಘವೇಂದ್ರ ಗುರು ಕಛೇರಿ ವ್ಯವಸ್ಥಾಪಕರು 

04 
2) ಹಿರಿಯ ಆರೋಗ್ಯ ನಿರೀಕ್ಷಕರ ವೃಂದದಿಂದ ಕೆಎಂಎಎಸ್ ಮುಖ್ಯಾಧಿಕಾರಿ ಶ್ರೇಣಿ- 2 ವೃಂದಕ್ಕೆ ವಿಲೀನಗೊಳಿಸಿರುವ ಅಧಿಕಾರಿ /ನೌಕರರ ಹೆಸರು 

ದಿನಾಂಕ 1-1- 14 ಕ್ಕೆ ಇರುವಂತೆ ದಿನಾಂಕ 1-1- 14ಕ್ಕೆ ಇರುವಂತೆ ಹೈ -ಕ ವಿಶೇಷ 
ಕ್ರ ಸಂ ನೌಕರರ ಹೆಸರು 

ಜೇಷ್ಠತಾ ಪಟ್ಟಿಯ ಕ್ರಮ ಸಂಖ್ಯೆ ವೃಂದದ ಜೇಷ್ಠತಾ ಪಟ್ಟಿಯ ಕ್ರಮ ಸಂಖ್ಯೆ 
ಶ್ರೀ ಸೈಯದ್ ಅಹ್ಮದ್ | ಹಿರಿಯ ಆರೋಗ್ಯ ನಿರೀಕ್ಷಕರು 

- 02 
ಷರತ್ತುಗಳು: 

ಈ ಮೇಲ್ಕಂಡ ನೌಕರರುಗಳು ಸರ್ಕಾರದ ಆದೇಶ ಸಂಖ್ಯೆ: ನಅಇ 258 ಇಎಂಸಿ 94, ದಿನಾಂಕ: 9 -12 - 1998ರಲ್ಲಿ ತಿಳಿಸಿರುವಂತೆ ಮುಖ್ಯಾಧಿಕಾರಿ 
ಶ್ರೇಣಿ-2 ಹುದ್ದೆಗೆ ನಿಗಧಿಪಡಿಸಿರುವ ಎಲ್ಲಾ ಇಲಾಖಾ ಪರೀಕ್ಷೆಗಳನ್ನು ಮುಖ್ಯಾಧಿಕಾರಿ ಶ್ರೇಣಿ-2 ಹುದ್ದೆಯಲ್ಲಿ ವಿಲೀನಗೊಳಿಸಿದ / ಈ ಆದೇಶ ಹೊರಡಿಸಿದ 
ದಿನಾಂಕದಿಂದ ಎರಡು ವರ್ಷದೊಳಗಾಗಿ ಉತ್ತೀರ್ಣರಾಗತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸಿದ್ದಿಕ್ ಪಾಷ | 
PR. 568 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
SC, 100 

ನಗರಾಭಿವೃದ್ಧಿ ಇಲಾಖೆ. 

ಕಂದಾಯ ಸಚಿವಾಲಯ 
ವಿಷಯ : ಕೋಲಾರ ಜಿಲ್ಲೆ, ಶ್ರೀನಿವಾಸಪುರ ತಾಲ್ಲೂಕು ಕೇಂದ್ರದಲ್ಲಿ ಮಿನಿ ವಿಧಾನಸೌಧ ಕಟ್ಟಡ, ದೇವರಾಜು ಅರಸು ಭವನ , 

ಡಾ . ಬಿ. ಆರ್. ಅಂಬೇಡ್ಕರ್ ಭವನ ಹಾಗೂ ಇತರೆ ಸರ್ಕಾರಿ ಕಛೇರಿ ಕಟ್ಟಡಗಳ ಸಂಕೀರ್ಣ ನಿರ್ಮಾಣಕ್ಕಾಗಿ ಅದೇ ತಾಲ್ಲೂಕಿನ ಕಸಬಾ 

ಹೋಬಳಿಯ ಬೈರಪಲ್ಲಿ ಗ್ರಾಮದ ಸ. ನಂ .31ರಲ್ಲಿ 63 .00 ಎಕರೆ ಖರಾಬು ಸರ್ಕಾರಿ ಜಮೀನನ್ನು ಮಂಜೂರು ಮಾಡುವ ಬಗ್ಗೆ 
ಓದಲಾಗಿದೆ: ಪ್ರಾದೇಶಿಕ ಆಯುಕ್ತರು , ಬೆಂಗಳೂರು ವಿಭಾಗ ಬೆಂಗಳೂರು ಇವರ ಪತ್ರ ಸಂಖ್ಯೆಎಲ್‌ಎನ್‌ಡಿ/ ಸಿಆರ್/ 137 /2014 - 15 ದಿನಾಂಕ : 

03 - 03 - 2015 . 
ಪ್ರಸ್ತಾವನೆ: 

ಮೇಲೆ ಓದಲಾದ ಪ್ರಾದೇಶಿಕ ಆಯುಕ್ತರವರ ದಿನಾಂಕ: 03 - 03 - 2015ರ ಪತ್ರದಲ್ಲಿ ಜಿಲ್ಲಾಧಿಕಾರಿ , ಕೋಲಾರರವರ 
ಸಂಖ್ಯೆ:ಎಲ್.ಎನ್. ಡಿ/ಸಿಆರ್/35 /2013-14 ದಿನಾಂಕ:12 .02.2015ರ ಪ್ರಸ್ತಾವನೆಯಂತೆ ಶ್ರೀನಿವಾಸಪುರ ತಾಲ್ಲೂಕು ಕೇಂದ್ರದಲ್ಲಿ ಮಿನಿ ವಿಧಾನಸೌಧ ಮತ್ತು 
ಇತರೆ ಇಲಾಖೆಗಳಿಗೆ ಕಟ್ಟಡ ನಿರ್ಮಾಣ ಮಾಡಬೇಕಾಗಿರುತ್ತದೆಂದು ಹಾಗೂ ಡಾ .ಅಂಬೇಡ್ಕರ್ ಭವನ, ಬಾಬು ಜಗಜೀವನ್ ರಾಂ ಭವನಗಳಿಗೆ ಸಮಾಜ 


R . N .I. No. KARBIL /2001/47147 POSTAL REGN .No. RNP /KA/BGS/2202 /2014 -16 
Licensed to post without prepayment WPP No . 297 
೧೦೧೨ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೫ , ೨೦೧೫ 


ಭಾಗ ೧ 


ಕಲ್ಯಾಣ ಇಲಾಖೆಯು ಅನುದಾನ ಬಿಡುಗಡೆ ಮಾಡಿರುವುದರಿಂದ ಈ ಎಲ್ಲಾ ಭವನಗಳ ಮತ್ತು ತಾಲ್ಲೂಕು ಕೇಂದ್ರದಲ್ಲಿ ಸರ್ಕಾರಿ ಕಟ್ಟಡಗಳ 
ನಿರ್ಮಾಣಕ್ಕಾಗಿಯೂ ಜಮೀನು ಅವಶ್ಯಕತೆ ಇರುತ್ತದೆಯಾದ್ದರಿಂದ ಇವುಗಳ ನಿರ್ಮಾಣಕ್ಕಾಗಿ ಸರ್ಕಾರಿ ಜಮೀನು ಅಗತ್ಯವಿರುತ್ತದೆಂದು ತಿಳಿಸಿರುತ್ತಾರೆ. 

ಈ ಮೇಲಿನಿಂದಾಗಿ ಶ್ರೀನಿವಾಸಪುರ ತಾಲ್ಲೂಕು, ಭೈರಪಲ್ಲಿ ಗ್ರಾಮದ ಸ. ನಂ .31ರ ಖರಾಬು ಸರ್ಕಾರಿ ಕೆರೆ ಅಂಗಳದ 63.00 ಎಕರೆ ಜಮೀನನ್ನು 
ಕಟ್ಟಡಗಳ ನಿರ್ಮಾಣಕ್ಕಾಗಿ ಬಳಸಿಕೊಳ್ಳಲು ಉದ್ದೇಶಿಸಲಾಗಿದೆ. ಶ್ರೀನಿವಾಸಪುರ ತಾಲ್ಲೂಕು, ಭೈರಪಲ್ಲಿ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವ ಅಮಾನಿಕೆರೆಯು 
ಶ್ರೀನಿವಾಸಪುರ ಪಟ್ಟಣದ ಸರಹದ್ದಿಗೆ ಹೊಂದಿಕೊಂಡಿರುವಂತಹ ಪ್ರದೇಶವಾಗಿದ್ದು , ಸದರಿ ಕೆರೆಯ ಪಶ್ಚಿಮದ ಕಡೆಗೆ ಒಂದು ಬದಿಯಲ್ಲಿ ಪುರಸಭೆಯ 
ವ್ಯಾಪ್ತಿಗೆ ಹೊಂದಿಕೊಂಡಂತೆ ಇದ್ದು, ಒಟ್ಟಾರೆ ಕೆರೆಯ ಪ್ರದೇಶದಲ್ಲಿ 63.00 ಎಕರೆ ಜಮೀನು ಉಳಿದ ಕೆರೆಯ ಅಂಗಳದ ನಡುವೆ ಸುಮಾರು 10 ಅಡಿ 
ಎತ್ತರದ 30 ಅಡಿ ಅಗಲದ ಬದು ಹಾದು ಹೋಗಿರುವ ಪ್ರತ್ಯೇಕವಾಗಿರುವ ಜಮೀನು ಆಗಿರುವುದಾಗಿಯೂ , ಈ ಭಾಗಕ್ಕೆ ಯಾವುದೇ ಅಚ್ಚುಕಟ್ಟು ಮತ್ತು 
ನೀರು ಬರುವ ಕಾಲುವೆ ಸಂಪರ್ಕ ಇರುವುದಿಲ್ಲ. ಈ 63.00 ಎಕರೆ ಜಮೀನಿನ ಪ್ರದೇಶದಲ್ಲಿ ಅನಾದಿ ಕಾಲದಿಂದಲೂ ನೀರು ನಿಲ್ಲದೆ ಸುತ್ತಮುತ್ತಲೂ ರೈತರು 
ಅನಧಿಕೃತ ಅನುಭವ ಹೊಂದಿರುವುದು ಒತ್ತುವರಿಯಿಂದ ಕಂಡುಬರುತ್ತದೆ. ಹೀಗಾಗಿ 63.00 ಎಕರೆ ಪ್ರದೇಶವು ಕೆರೆ ಲಕ್ಷಣಗಳನ್ನೇ ಕಳೆದುಕೊಂಡಿರುತ್ತದೆ. 
63.00 ಎಕರೆ ವಿಸ್ತೀರ್ಣದ ಜಮೀನನ್ನು ಅಮಾನಿಕೆರೆ ಅಂಗಳದಿಂದ ಪ್ರತ್ಯೇಕಗೊಳಿಸುವುದರಿಂದ ಕೆರೆಯ ಸ್ವರೂಪಕ್ಕೆ ಏನೂ ಧಕ್ಕೆ ಆಗುವುದಿಲ್ಲ . 63 .00 ಎಕರೆ 
ಜಮೀನನ್ನು ಸರ್ಕಾರದ ವಶಕ್ಕೆ ತೆಗೆದುಕೊಂಡು ಸೂಕ್ತ ರೀತಿಯಲ್ಲಿ ಬಳಸದಿದ್ದರೆ ಖಾಸಗಿ ವ್ಯಕ್ತಿಗಳು ಅತಿಕ್ರಮಣ ಮಾಡಿ ಕೋಟ್ಯಾಂತರ ಬೆಲೆ ಬಾಳುವ 
ಜಮೀನನ್ನು ಕಳೆದುಕೊಳ್ಳಬೇಕಾಗುತ್ತದೆ. 

ಶ್ರೀನಿವಾಸಪುರ ತಾಲ್ಲೂಕಿನಲ್ಲಿ ಬರುವ ವಿವಿಧ ಇಲಾಖೆಗಳ ಕಟ್ಟಡದ ನಿರ್ಮಾಣಕ್ಕಾಗಿ ಸದರಿ 63. 00 ಎಕರೆ ಪ್ರದೇಶದ ಜಮೀನನ್ನು 
ಹೊರತುಪಡಿಸಿ ಬೇರೆ ಜಮೀನು ಲಭ್ಯವಿರುವುದಿಲ್ಲ. ಆದುದರಿಂದ ನಿರುಪಯುಕ್ತವಾಗಿರುವ 63.00 ಎಕರೆ ಪ್ರದೇಶವನ್ನು ಮಿನಿ ವಿಧಾನ ಸೌಧ ಕಟ್ಟಡ 
ನಿರ್ಮಾಣ, ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಡಾ .ಅಂಬೇಡ್ಕರ್ ಭವನ, ಜಗಜೀವನರಾಂ ಭವನ ಮತ್ತು ತಾಲ್ಲೂಕಿನಲ್ಲಿ ಬರುವ ಸರ್ಕಾರಿ ಕಛೇರಿಗಳ 
ಸಂಕೀರ್ಣ ಸ್ಥಾಪನೆಯ ಸಾರ್ವಜನಿಕ ಉದ್ದೇಶಕ್ಕಾಗಿ ಸದರಿ ಜಮೀನನ್ನು ಬಳಸಿಕೊಳ್ಳುವುದರಿಂದ ಪ್ರಯೋಜನವಾಗಲಿದೆ. 

ಅಮಾನಿಕೆರೆಯ ಒಟ್ಟು ಪ್ರದೇಶದಲ್ಲಿ 63.00 ಎಕರೆ ಜಮೀನಿನ ವಿಸ್ತೀರ್ಣವು ಖರಾಬು ಸರ್ಕಾರಿ ಕೆರೆ ಅಂಗಳ ಎಂದು ಪಹಣಿಯಲ್ಲಿ 
ನಮೂದಾಗಿದ್ದು , ಬಿ - ಖರಾಬು ಜಮೀನಾಗಿರುತ್ತದೆ. 63.00 ಎಕರೆ ವಿಸ್ತೀರ್ಣದ ಜಮೀನನ್ನು ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಕಲಂ 68(1) ರಂತೆ 
ಕ್ರಮವಹಿಸುವ ಮೂಲಕ ಸದರಿ ಪ್ರದೇಶವನ್ನು ವಿರಹಿತಗೊಳಿಸಿ ತಾಲ್ಲೂಕಿನಲ್ಲಿ ಬರುವ ಸರ್ಕಾರಿ ಇಲಾಖೆಗಳಿಗೆ ಕಟ್ಟಡಗಳ ನಿರ್ಮಾಣದ ಸಾರ್ವಜನಿಕ 
ಉದ್ದೇಶಕ್ಕಾಗಿ ಬಳಸಿಕೊಳ್ಳಲು ಜಿಲ್ಲಾಧಿಕಾರಿಗಳು ಶಿಫಾರಸ್ಸು ಮಾಡಿದ್ದು, ಇದನ್ನು ಒಪ್ಪಿ ಬೆಂಗಳೂರು ವಿಭಾಗದ ಪ್ರಾದೇಶಿಕ ಆಯುಕ್ತರು ಸರ್ಕಾರಕ್ಕೆ 
ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 

ಈ ಹಿಂದೆ ಇದೇ ಶ್ರೀನಿವಾಸಪುರ ತಾಲ್ಲೂಕಿನ ಬೈರಪಲ್ಲಿ ಗ್ರಾಮದ ಸ. ನಂ .31ರಲ್ಲಿ 32 .00 ಎಕರೆ ಹಾಗೂ ಕೊಲ್ಲೂರು ಗ್ರಾಮದ ಸ. ನಂ .106ರಲ್ಲಿ 
11.00 ಎಕರೆ ಸೇರಿ ಒಟ್ಟು 43.00 ಎಕರೆ ಭೂಮಿಯನ್ನು ಆಶ್ರಯ ಯೋಜನೆಯಡಿಯಲ್ಲಿ ನಿವೇಶನರಹಿತರಿಗೆ ನಿವೇಶನ ಹಂಚಲು ಸರ್ಕಾರದ ಪತ್ರ 
ಸಂಖ್ಯೆ:ಆರ್‌ಡಿ 67 ಎಲ್‌ಜಿಕೆ 2001 ದಿನಾಂಕ:27.10.2001ರಂತೆ ಜಿಲ್ಲಾಧಿಕಾರಿಗಳ ಕಛೇರಿಯ ಅಧಿಸೂಚನೆ ಸಂಖ್ಯೆ:ಎಲ್.ಎನ್. ಡಿ./ ಸಿಆರ್/2001 - 02 
ದಿನಾಂಕ:13.11.2001ರಂತೆ ಸಾರ್ವಜನಿಕ ಹಕ್ಕಿನಿಂದ ವಿರಹಿತಗೊಳಿಸಿ ಕರ್ನಾಟಕ ರಾಜ್ಯಪತ್ರದಲ್ಲಿ ದಿನಾಂಕ:10.01.2002ರಂದು ಪ್ರಕಟಗೊಳಿಸಲಾಗಿರುತ್ತದೆ. 
ಆದುದರಿಂದ ಪ್ರಸ್ತಾಪಿತ 63 .00 ಎಕರೆ ಪ್ರದೇಶವನ್ನು ಸಾರ್ವಜನಿಕ ಉದ್ದೇಶಕ್ಕೆ ಬಳಸಿಕೊಳ್ಳುವುದರಲ್ಲಿ ಯಾವುದೇ ಬಾಧಕವಿರುವುದಿಲ್ಲವೆಂದು ಸಹ ವರದಿ 
ಮಾಡಲಾಗಿದೆ. 


ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಈ ಕೆಳಗಿನಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ 10 ಎಲ್. ಜಿ.ಕೆ 2015, ಬೆಂಗಳೂರು, ದಿನಾಂಕ: 10. 04 .2015 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲೆ, ಶ್ರೀನಿವಾಸಪುರ ತಾಲ್ಲೂಕು, ಕಸಬಾ ಹೋಬಳಿಯ ಭೈರಪಲ್ಲಿ ಗ್ರಾಮದ 
ಸ. ನಂ .31 ಖರಾಬು ಸರ್ಕಾರಿ ಕೆರೆ ಅಂಗಳದ 63.00 ಎಕರೆ ಜಮೀನನ್ನು ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಕಲಂ 68(1) ರಂತೆ ನಿಯಮಾನುಸಾರ 
ಕೆರೆ ಶೀರ್ಷಿಕೆಯಿಂದ ವಿರಹಿತಗೊಳಿಸಲು ಕ್ರಮ ಕೈಗೊಂಡು ಸದರಿ ವಿಸ್ತೀರ್ಣದ ಜಮೀನನ್ನು ತಾಲ್ಲೂಕಿನಲ್ಲಿ ಬರುವ ಸರ್ಕಾರದ ವಿವಿಧ ಇಲಾಖೆಗಳ ಕಛೇರಿ 
ಸಂಕೀರ್ಣ/ಕಟ್ಟಡಗಳ ನಿರ್ಮಾಣಕ್ಕಾಗಿ ಬಳಸಿಕೊಳ್ಳಲು ಸರ್ಕಾರದ ಪೂರ್ವಾನುಮೋದನೆ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಉಮಾದೇವಿ | 
PR . 562 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
SC . 25 

ಕಂದಾಯ ಇಲಾಖೆ ( ಭೂ ಮಂಜೂರಾತಿ - 1) 


ಮುದ್ರಕರು ಹಾಗೂ ಪ್ರಕಾಶಕರು :- ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು- 59 


